ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ ಸ೦ಖ್ಯೆ [815 (978) 

ಸದಸ್ಯರ ಹೆಸರು ಡಾ: ವೈ.ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕೇತು 

| ಉತ್ತರಿಸಬೇಕಾದ ದಿನಾಂಕ 28-09-2020 oo 

ಉತ್ತರಿಸಬೇಕಾದ ಸಚಿವರು ಉಪ ಮುಖ್ಯಮಂತ್ರಿಗಳು (ಉನ್ನತ ಶಿಕ್ಷಣ). 

ಪ್ರಶ್ನೆ ಉತ್ತರ 

ಅ) [ಸರ್ಕಾರಿ ಮತ್ತು ಅನುದಾನಿತ | ಸರ್ಕಾರಿ ಹಾಗೂ ಅನುದಾನಿತ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ 
ಪ್ರಥಮ ದರ್ಜಿ | ಪೊಫೆಸರ್‌ ಹುದೆಗಳು ಮಂಜೂರಾದ ಹುದ್ದೆಗಳಾಗಿರುವುದಿಲ್ಲ. 
ಕಾಲೇಜುಗಳಲ್ಲಿ ಪ್ರೊಫೆಸರ್‌ | 
ಹುದ್ಮೆಗಳನ್ನು 
ಸೃಷ್ಟಿಸಲಾಗಿದೆಯೇ; 

ಆ) | ಸೃಷ್ಟಿಸಿದಲ್ಲಿ, ಆ ಹುದ್ಮೆಗಳ | ದಿನಾ೦ಕ:18.07.2018 ರಂದು ಅಧಿಸೂಚಿಸಲಾಗಿರುವ 
ಸಂಖ್ಯ ಎಷ್ಟು: (ವಿವರ ಯು.ಜಿ.ಸಿ. ಮಾರ್ಗಸೂಚಿಗಳಸನ್ನಯ ಸರ್ಕಾರಿ ಹಾಗೂ 
“ನೀಡುವುದು) ಅನುದಾನಿತ ಪ್ರಥಮ ದರ್ಜಿ ಕಾಲೇಜುಗಳಲ್ಲಿ ಕರ್ತವ್ಯ 

ನಿರ್ವಹಿಸುತ್ತಿರುವ ಸಹ ಪ್ರಾಧ್ಯಾಪಕರುಗಳಿಗೆ' ಸಿ.ಎ.ಎಸ್‌. 
ಅಡಿಯಲ್ಲಿ ಪ್ರಾಧ್ಯಾಪಕರಾಗಿ ವೃತ್ತಿಪದೋನ್ನತಿ 
ನೀಡಲಾಗುತ್ತದೆ. ವೃತ್ತಿ ಪದೋನ್ನತಿ ಪಡೆದ ಸಹ 
ಪ್ರಾಧ್ಯಾಪಕರು ವಯೋನಿವೃತ್ತರಾದ ನಂತರ ಪ್ರೊಫೆಸರ್‌ 
ಹುದ್ದೆಯು ಮೂಲವ್ಯಂದಕ್ಕೆ ಪರಿವರ್ತಿತವಾಗುತ್ತದೆ. 

ಇ) | ಪ್ರೊಫೆಸರ್‌ ಹುದ್ದೆಗಳಿಗೆ | 2018ರ ಯು.ಜಿ.ಸಿ ನಿಯಮಗಳನ್ನಯ, ಪ್ರಾಧ್ಯಾಪಕರ ಹುದೆಗೆ 
ಪದೋನ್ನತಿ ನೀಡಲು | ಸಿಎಎಸ್‌ ಅಡಿಯಲ್ಲಿ ವೃತ್ತಿ ಪದೋನ್ನತಿ ನೀಡುವ ಬಗ್ಗೆ 
ಸರ್ಕಾರಕ್ಕೆ ಇರುವ | ಮಾರ್ಗಸೂಚಿಗಳನ್ನು ಹಾಗೂ ಆಯ್ಕೆ ಸಮಿತಿಯನ್ನು 
ಅಡಚಣೆಗಳೇಮ? ಅನುಮೋದಿಸುವ ಕುರಿತು ಪರಿಶೀಲಿಸಲಾಗುತ್ತಿದೆ. 

1_ 


ಇಡಿ 133 ಯುಪಿಸಿ 2020 


(ಡಾ: ಅಶ್ವ ರಾಯಣ ಸಿ.ಎನ್‌) 
ಉಪ ಮುಖ್ಯಮಂತಿಗಳು (ಉನ್ನತ ಶಿಕ್ಷಣ) 


